ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 15 ನೇ ಡಿಸೆಂಬರ್‌, 2020 
ಕೆ. ಎಂ. ಎಫ್‌ ನಿಂದ ಸರಬರಾಜು ಆಗುತ್ತಿರುವ ಹಾಲಿನ ಉತ್ಪನ್ನಗಳ ಬಗ್ಗೆ 
ಶ್ರೀ ಎಂ. ನಾರಾಯಣಸ್ವಾಮಿ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 
690 (843) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ನಂದಿನಿ ಉತ್ಪನ್ನಗಳನ್ನು ಮನೆ ಬಾಗಿಲಿಗೆ ತಲುಪಿಸಲು ನಂದಿನಿ ಸಂಚಾರಿ ವಾಹನಕ್ಕೆ ಚಾಲನೆ ನೀಡಲಾಗಿದ್ದು, ಈ 
ಯೋಜನೆಯು ಯಶಸ್ವಿಯಾಗಿದೆಯೇ; 


(ಆ) ಯಶಸ್ವಿಯಾಗಿದ್ದಲ್ಲಿ, ಇತರೆ ಜಿಲ್ಲೆಗಳಲ್ಲೂ ಸಂಚಾರಿ ವಾಹನಗಳಿಗೆ ಚಾಲನೆ ನೀಡುವ ಆಲೋಚನೆಯಿದೆಯೇ; 


(ಇ) ನಂದಿನಿ ಸಂಚಾರಿ ವಾಹನಗಳಿಂದ ವ್ಯಾಪಾರ ನಡೆಸಲು ಇದರ ಪ್ರಾಂಚೈಸಿಯನ್ನು ಪಡೆಯಲು ಅನುಸರಿಸಬೇಕಾದ 
ಕ್ರಮಗಳೇನು; 


(ಈ) ನಂದಿನಿ ಬೂತ್‌/ಪಾರ್ಲರ್‌ಗಳಲ್ಲಿ ಕೇವಲ ಬಾದಾಮಿ ಹಾಲು ಅಥವಾ ಕಾಫಿ ಮಾತ್ರ ಮಾರಲು ಕಡ್ಡಾಯ 
ಆದೇಶವೇನಾದರೂ ಇದೆಯೇ; ಅಧವಾ ಟೇ, ಕಷಾಯಗಳನ್ನು ಮಾರಬಹುದೇ; 


(ಉ) ರಾಜ್ಯದಲ್ಲಿರುವ ಒಟ್ಟು ನಂದಿನಿ ಪಾರ್ಲರ್‌ ಕೆ. ಎಂ. ಎಫ್‌. ನಿಂದ ಯಾವ ಯಾವ ರಾಜ್ಯಗಳಿಗೆ ಎಷ್ಟು ಪ್ರಮಾಣದಲ್ಲಿ ಹಾಲನ್ನು 
ಸರಬರಾಜು ಮಾಡಲಾಗುತ್ತಿದೆ? 


